ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 
ಮಂಗಳವಾರ, ದಿನಾಂಕ 15ನೇ ಫೆಬ್ರವರಿ, 2022 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಒಂದನೇ ಪಟ್ಟಿ 


ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಕ ಒಂದನೇ ಪಟ್ಟಿ 


J 
ft 
5 
ಲ 
ತ 


ಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 
“ದಿನಾ೦ಕ 14ನೇ ಫೆಬ್ರವರಿ, 2022ರ ಸೋಮವಾರದಂದು ವಿಧಾನಮಂಡಲದ ಉಭಯ 
ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 

ಎಂದು ಶ್ರೀ ಪಿ. ರಾಜೀವ್‌ ಅವರು ಸೂಚಿಸುವುದು; 

ಶ್ರೀ ಎಸ್‌. ಕುಮಾರ್‌ ಬಂಗಾರಪ್ಪ ಅವರು ಅನುಮೋದಿಸುವುದು. 


3. ಗಮನ ಸೆಳೆಯುವ ಸೂಚನೆಗಳು 


[ಶ್ರೀ ದೊಡ್ಡಗೌಡರ ಮಹಾಂತೇಶ ಬಸವಂತರಾಯ ಅವರು - ಪಹಣಿ ಪತ್ರಗಳಲ್ಲಿ ಮೈಸೂರು 
ಸರ್ಕಾರ ಎಂದು ನಮೂದಾಗಿದ್ದು, ಗೇಣಿ ಹಕ್ಕನ್ನು ಪಡೆಯಲು ರೈತರು ತೊಂದರೆ 
ಅನುಭವಿಸುತ್ತಿರುವುದರಿಂದ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು ರೈತರು ತಮ್ಮ 
ಗೇಣಿ ಹಕ್ಕು ಪಡೆಯಲು ರಿಗ್ರ್ಯಾಂಟ್‌ ಮಾಡಲು ಅವಕಾಶ ನೀಡಿರುವ ಬಗ್ಗೆ ಹಾಗೂ 
ನೂತನ ತಿದ್ದುಪಡಿ ಮಾರ್ಗಸೂಚಿಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


2) ಶ್ರೀ ಯಶವಂತರಾಯಗೌಡ ವಿಶ್ಲಲಗೌಡ ಪಾಟೀಲ್‌ ಅವರು - ಇಂಡಿ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ಹಾಳಾಗಿರುವ ರಸ್ತೆಗಳನ್ನು ಸುಧಾರಣೆ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ 
ಕಲ್ಪಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ. ಗಮನ ಸೆಳೆಯುವುದು. 

RD 


3) 


4) 


5) 


6) 


7) 


8) 


9) 


10) 


ಡಾ. ಅಜಯ್‌ ಧರ್ಮಸಿಂಗ್‌ ಅವರು - ಪೊಲೀಸ್‌ ಇಲಾಖೆಯಲ್ಲಿ ಖಾಲಿಯಿರುವ 
ಪಿ.ಎಸ್‌.ಐ. ಹುದ್ದೆಯ ನೇಮಕಾತಿ ಸಂಬಂಧ ಹೊರಡಿಸಿರುವ ತಾತ್ಕಾಲಿಕ ಪಟ್ಟಿಯಲ್ಲಿ 
ಮೆರಿಟ್‌ನಲ್ಲಿ ಉತ್ತೀರ್ಣರಾಗಿರುವ ಕಲ್ಯಾಣ ಕರ್ನಾಟಕ ವೃಂದದವರನ್ನು ಉಳಿದ 
ವೃ೦ದಗಳಿಗೆ ಪರಿಗಣಿಸದೇ ಇರುವುದರಿಂದ ಕಡಿಮೆ ಮೆರಿಟ್‌ ಹೊಂದಿದ ಕಲ್ಯಾಣ 
ಕರ್ನಾಟಕದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಯಿ೦ದ ವಂಚಿತರಾಗಿರುವ ಬಗ್ಗೆ ಮಾನ್ಯ ಗೃಹ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಟಿ.ಡಿ. ರಾಜೇಗೌಡ ಅವರು - ಮಲೆನಾಡು ಭಾಗದಲ್ಲಿ ಪಹಣಿಯ ಬೆಳೆ ಕಾಲಂನಲ್ಲಿ 
ಬೆಳೆಗಳನ್ನು ನಮೂದಿಸದೆ ಇರುವುದರಿ೦ದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ರೈತರಿಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ರವೀಂದ್ರ ಶ್ರೀಕಂಠಯ್ಯ ಅವರು - ಪ್ರಸಿದ್ಧ ಯಾತ್ರಾಸ್ಥಳವಾದ ಶ್ರೀರಂಗಪಟ್ಟಣದ ಜಿಲ್ಲಾ 
ರಸ್ತೆಗಳು ಹಾಗೂ ರಾಜ್ಯ ಹೆದ್ದಾರಿಗಳು ಹಾಳಾಗಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಇಂದು. 


ಶ್ರೀ ಅಭಯ್‌ ಪಾಟೀಲ್‌ ಅವರು - ರಾಜ್ಯದಲ್ಲಿ ಬಿನ್‌ ಶೇತ್ಚಿ ಆಗಿರುವ/ಆಗಿರದ ಕೃಷಿ 
ಜಮೀನುಗಳಲ್ಲಿ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಬಡ ಕೂಲಿ ಕಾರ್ಮಿಕರು, 
ನೇಕಾರರು ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಕಾರಣಗಳಿಂದಾಗಿ ಮೂಲ ಸೌಲಭ್ಯಗಳಿಂದ 
ವಂಚಿತರಾಗುತ್ತಿರುವುದರಿಂದ ಅವರುಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಶಿವಲಿಂಗೇಗೌಡ ಅವರು - ರಾಗಿ ಖರೀದಿ ನಿಲ್ಲಿಸಿರುವುದರಿಂದ ರೈತರುಗಳಿಗೆ 
ಆಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಅರಣ್ಯ ಹಾಗೂ ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್‌.ಸಿ.ಪಿ. 
ಟಿ.ಎಸ್‌.ಪಿ. ಯೋಜನೆಯಡಿಯಲ್ಲಿ ಗಂಗಾಕಲ್ಯಾಣ ಯೋಜನೆ ಕೊಳವೆ ಬಾವಿಗಳನ್ನು 
ಕೊರೆಯುವ ಗುರಿಯನ್ನು ಕಡಿತಗೊಳಿಸಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಡಿ. ವೇದವ್ಯಾಸ ಕಾಮತ್‌ ಅವರು - ಸಾಫ ಫ್ಟ್‌ವೇರ್‌ ದೋಷದಿಂದಾಗಿ ಬಿ.ಪಿ.ಎಲ್‌. 
ಕಾರ್ಡ್‌ ಬದಲಾಗಿ ಎ.ಪಿ.ಎಲ್‌. ಕಾರ್ಡ್‌ ಪರಿವರ್ತನೆಯಾಗಿರುವುದರಿಂದ ಮಾಸಿಕ 
ಪಿಂಚಣಿ, ಹಿರಿಯ ನಾಗರಿಕ ಪಿಂಚಣಿ, ಸಂಧ್ಯಾ ಸುರಕ್ಷಾ ಮಾಸಿಕ ಪಿ೦ಚಣಿ, ಅಂಗವಿಕಲ 
ಮಾಸಿಕ ಹಿ೦ಚಣಿ ಸೇರಿದಂತೆ ವಿವಿಧ ಮಾಸಿಕ ಧನವನ್ನು ಪಡೆಯಲು ಅರ್ಹ 
ಫಲಾನುಭವಿಗಳು ಅನುಭವಿಸುತ್ತಿರುವ ತೊ೦ದರೆಯ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ದುರ್ಯೋಧನ ಮಹಾಲಿಂಗಪ್ಪ ಐಹೊಳೆ ಅವರು - ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮೀಣ 
ಕ್ರೀಡೆಯಾದ ಕುಸ್ಥಿಯನ್ನು ಉತ್ತೇಜಿಸಲು ಗರಡಿ ಮನೆಗಳನ್ನು ನಿರ್ಮಾಣ ಮಾಡುವ ಬಗ್ಗೆ 


ಮಾನ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರ ಗಮನ 
ಸೆಳೆಯುವುದು. 


ಟಿ) 


11) 


12) 


13) 


14) 


15) 


ಶ್ರೀ ಉಮಾನಾಥ್‌ ಎ. ಕೋಟ್ಯಾನ್‌ ಅವರು - ಕರಾವಳಿ ಪ್ರದೇಶಗಳಲ್ಲಿ ಕಡಲ ತೀರವು 


ಸೇರಿದಂತೆ ನದಿಗಳ ಸರಹದ್ದುಗಳಲ್ಲಿ ಅಪಾರ ಮರಳಿನ ಲಭ್ಯವಿದ್ದರೂ ಮರಳಿನ ಕೃತಕ 
ಅಭಾವ ಸೃಷ್ಟಿಯಾಗಿರುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಹ 
ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹರಿಯ ನಾಗರಿಕರ ಸಬಲೀಕರಣ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ. ಮಹದೇವ್‌ ಅವರು - ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿರುವ ಬುಡಕಟ್ಟು ಹಾಗೂ ಆರಣ್ಯ 
ಪ್ರದೇಶಕ್ಕೆ ಹೊಂದಿಕೊಂಡಿರುವ ಹಾಡಿಗಳಿಗೆ ಸಂಪರ್ಕ ರಸ್ತೆ ಹಾಗೂ ಮೂಲಭೂತ 
ಸೌಕರ್ಯ ಒದಗಿಸಲು ಟಿ.ಎಸ್‌.ಪಿ. ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುವ 
ಬಗ್ಗೆ ಮಾನ್ಯ ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 

ಶ್ರೀ ಎಂ. ಕೃಷ್ಣಪ್ಪ (ಬೆಂಗಳೂರು ದಕ್ಷಿಣ) ಅವರು - ಬೆ೦ಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 


ವ್ಯಾಪ್ತಿಯ 'ಅರೇಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ನಾಗರಿಕರಿಗೆ ಸರ್ಕಾರಿ ಪದವಿ ಕಾಲೇಜು, 
ಉನ್ನತ ದರ್ಜೆಯ ಸರ್ಕಾರಿ ಆಸ್ಪತ್ರೆ, ಆಟದ ಮೈದಾನ, ಒಳಾಂಗಣ/ಹೊರಾಂಗಣ 


ಕ್ರೀಡಾಂಗಣ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ 


ಕಂದಾಯ ಸಜೆವರ ಗಮನ ಸೆಳೆಯುವುದು. 


ಶ್ರೀ ಎ.ಎಸ್‌. ಪಾಟೀಲ್‌ ನಡಹಳ್ಳಿ ಅವರು - ಮುದ್ದೇಬಿಹಾಳ ತಾಲ್ಲೂಕಿನಲ್ಲಿ ಯುವಕರು 
ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ 
ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎನ್‌. ಮಹೇಶ್‌ ಅವರು - ವಿವಿಧ ಅಭಿವೃದ್ದಿ ನಿಗಮಗಳ ಸ್ವಯಂ ಉದ್ಯೋಗ 
ಹಾಗೂ ಉದ್ಯಮಶೀಲತಾ ಯೋಜನೆಗಳಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 
ನಿರುದ್ಯೋಗಿಗಳಿಗೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಕಡಿಮೆ 
ಗುರಿಯನ್ನು ನಿಗದಿಪಡಿಸಿರುವುದರಿ೦ದ “ರ ಫಲಾನುಭವಿಗಳು ತೊ೦ದರೆ 
ಅನುಭವಿಸುತ್ತಿರುವ ಬಗ್ಗೆ ಹಾಗೂ ಕೆಲವು ಯೋಜನೆಗಳಲ್ಲಿ ಕಡಿತಗೊಳಿಸಿರುವ ಸಬ್ಸಿಡಿ 
ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 


http://kla. kar.nic.in/assembly/lob/lob. htm 


